ಆವರ್ತಗೊಳ್ಳುವ ದಶಮಾಂಶಗಳ ಅನ್ವೇಷಣೆ: 


ಕೆಲವು ವಿವರಣೆಗಳು 


ಆಂಗ್ಲಮೂಲ: ಶೈಲೇಶ್‌ ಶಿರಾಲಿ 
ಮತ್ತು ಪದ್ಮಪ್ರಿಯಾ ಶಿರಾಲಿ 
ಕನ್ನಡಾನುವಾದ: ವಿಶ್ವನಾಥ್‌ 

(ಚೈತನ್ಯ ಅಸೋಸಿಯೇಟ್ಸ್‌, ಮೈಸೂರು) 


ಅಟ್‌ ರೈಟ್‌ ಆಂಗಲ್‌ ಪತ್ರಿಕೆಯ 2013ರ ನವೆಂಬರ್‌ ಸಂಚಿಕೆಯಲ್ಲಿ ಪ್ರಕಟವಾದ “ಆವರ್ತಗೊಳ್ಳುವ ದಶಮಾಂಶಗಳು” 
ಲೇಖನದ ಕೊನೆಯಲ್ಲಿ ಹಲವು ಪ್ರಶ್ನೆಗಳು ಉತ್ತರಿಸಲ್ಪ್ಲಡದೇ ಉಳಿದವು. ಅನ್ವೇಷಣೆಯ ಮಾರ್ಗದಲ್ಲಿ ಪ್ರಯೋಗಾತ್ಮಕ 
ವೀಕ್ಷಣೆಗಳಂತೆ ಅವು ಹೊರಹೊಮ್ಮಿದ್ದವು. ನಾವಿಲ್ಲಿ ಈ ವೀಕ್ಷಣೆಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ, ಅವುಗಳೆಷ್ಟು 
ನ್ಯಾಯಸಮ್ಮತ ಎಂದು ಪರಿಶೀಲಿಸುತ್ತಾ, ಭಾಗಾಕಾರದ ಕೆಲವು ಸರಳ ತತ್ವಗಳನ್ನು ಬಳಸಿಕೊಂಡು ಅವುಗಳನ್ನು 
ವಿವರಿಸುತ್ತೇವೆ. 


(4) ಎಲ್ಲಾ ಭಿನ್ನರಾಶಿಗಳೂ ಅಂತ್ಯಗೊಳ್ಳುವ ದಶಮಾಂಶಗಳಿಗೆ ಅಥವಾ ಆದರ್ತಗೊಳ್ಳುವ ದಶಮಾಂಶಗಳಿಗೆ 
ಎಡೆಮಾಡುತ್ತವೆ ಎಂಬ ಹೇಳಿಕೆ ಸತ್ಯವೆ? 


ಹೌದು! ಭಿನ್ನರಾಶಿ m/ಗ ಆಗಿರಲಿ, ಇಲ್ಲಿ ಣ ಮತ್ತು ೧ ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು, ಅವುಗಳಿಗೆ ಯಾವುದೇ ಸಮಾನ 
ಅಪವರ್ತನಗಳಿಲ್ಲವೆಂದು ಅಂದುಕೊಳ್ಳೋಣ. ಈಗ mM/ಗ ನ ದಶಮಾಂಶ ವಿಸ್ತರಣೆಯನ್ನು ನೋಡೋಣ. ಈ ದಶಮಾಂಶವು 
ಅಂತ್ಯಗೊಂಡರೆ ಒಳ್ಳೆಯದು, ಮಾಡಲು ಇನ್ನೇನೂ ಇರುವುದಿಲ್ಲ. ಆದ್ದರಿಂದ, ನಾವು ಅಂತ್ಯಗೊಳ್ಳದಿರುವ ಸಂದರ್ಭವನ್ನು 
ಪರಿಶೀಲಿಸೋಣ. ದೀರ್ಪ ಭಾಗಾಕಾರದ ಪ್ರಕ್ರಿಯೆಯಲ್ಲಿ “ಇಳಿಸಿಕೊಳ್ಳಲು” ಭಾಜ್ಯ Mm ನ ಅಂಕಿಗಳು ಮುಗಿದು ಹೋದಾಗ 
ಏನು ಮಾಡುವುದು? Mm ನ ಬಿಡಿ ಸ್ಥಾನದ ಬಲಭಾಗಕ್ಕೆ ಸೊನ್ನೆಗಳನ್ನು ಕೂಡಿ, ಅವುಗಳನ್ನು “ಇಳಿಸಿಕೊಳ್ಳು'ವ ಮೂಲಕ 
ಭಾಗಾಕಾರವನ್ನು ಮುಂದುವರಿಸಬೇಕು. ಪ್ರತಿ ಹಂತದಲ್ಲೂ ಸೊನ್ನೆ ಯಲ್ಲದ ಒಂದು ಶೇಷ ದೊರೆತು, ಅದು 1,2, 3,..,n- 
1 ಗಳಲ್ಲಿ ಒಂದಾಗಿರುತ್ತದೆ. ಹೀಗಾಗಿ, ಹೆಚ್ಚೆಂದರೆ “೧” ಭಾಗಾಕಾರ ಪ್ರಕ್ರಿಯೆಗಳ ಬಳಿಕ, ಹಿಂದೆ ದೊರೆತ ಶೇಷವನ್ನೇ 
ಅವಶ್ಯಕವಾಗಿ ಮತ್ತೊಮ್ಮೆ ಪಡೆಯುತ್ತೇವೆ. 


ಈ ಹಂತದಿಂದ ಮುಂದಕ್ಕೆ ಭಾಗಾಕಾರದಿಂದ ನಾವು ಪಡೆಯುವ ಅಂಕಿಗಳ ಸರಣಿಯು ಈ ಹಿಂದೆ ದೊರೆತ ಸರಣಿಗೆ 
ಸಮಾನವಾಗಿರುತ್ತದೆ. ಬೇರೆ ರೀತಿ ಹೇಳುವುದಾದರೆ, ಈ ಹಂತದಿಂದ ಮುಂದಕ್ಕೆ ದಶಮಾಂಶವು ಆವರ್ತವಾಗುತ್ತದೆ. 


ಉದಾಹರಣೆಯೊಂದು ಇದನ್ನು ಸೃಷ್ಟಪಡಿಸಬಲ್ಲದು. ಭಿನ್ನರಾಶಿ 10/13 ನ್ನು ಪರಿಗಣಿಸೋಣ. 10 ₹ 13 ರ ದೀರ್ಪ 
ಭಾಗಾಕಾರ ಪ್ರಕ್ರಿಯೆಯನ್ನು ಕೋಷ್ಟಕ 1ರಲ್ಲಿ ತೋರಿಸಲಾಗಿದೆ. ಇಲ್ಲಿನ ಕೊನೆಯ ಅಡ್ಡಸಾಲಿನಲ್ಲಿ ಮೊದಲ ಸಾಲಿನ ಶೇಷವೇ 
ಕಂಡುಬರುವುದನ್ನು ಗಮನಿಸಿ. ಅಂದರೆ, ಈ ಅಡ್ಡಸಾಲಿನ ಮುಂದಿನ ಸಾಲಿನಲ್ಲಿ ಬರುವ ಅಂಕಿ ಎರಡನೇ 
ಅಡ್ಡಸಾಲಿನದ್ದಾಗಿರುತ್ತದೆ. ಅದೇ ರೀತಿ ಅದರ ಬಳಿಕ ಬರುವುದು ಮೂರನೇ ಅಡ್ಡಸಾಲಿನದ್ದಾಗಿರುತ್ತದೆ. ಇದು ಹೀಗೆಯೇ 
ಮುಂದುವರಿಯುತ್ತದೆ. ಭಾಗಲಬ್ದಗಳ ಸರಣಿ 0,7, 6, 9, 2, 3, 0,...ಯನ್ನು ಗಮನಿಸಿ. ಹೀಗಾಗಿ, 


10/13 = 0.076923 076923 ... = 0.076923. 


ಭಾಗಲಬ್ದ ಶೇಷ ಬದಲಿಸಿದ 


ಭಾಜ್ಯ 
0 10 100 
7 9 90 
6 12 120 
9 3 30 
2 4 40 
3 1 10 
0 10 100 


ಕೋಷ್ಟಕ 1: 10 +13 ರ ದೀರ್ಥ ಭಾಗಾಕಾರ ಪ್ರಕ್ರಿಯೆಯ ಹಂತಗಳು 


(B) ಭಿಸ್ಸರಾಶಿ 1/೧ ರ ದಶಮಾಂಶ ವಿಸರಣೆಯ ೧-2 x5 (0, b ಖುಣಾತ್ಮ್ಕಕವಲ್ಲದ ಪೂರ್ಣಾಂಕಗಳು) ಆದಾಗ 
ಮಾತ್ರ ಅಂಡ್ಯಗೊಳ್ಳುತೆದೆ ಎಂಬುದು ಸತ್ಯವೆ? (| ನ ಯಾವ ಬೆಲೆಗಳಿಗೆ ಭಿನ್ನರಾಶಿ 1/೧ ಅಂತ್ಯಗೊಳ್ಳುವುದು 
ಎಂಬುದನ್ನು ಕಂಡುಕೊಳ್ಳಲಾಗಿದ್ದು, ಆ ಸರಣಿ ಇಂತಿದೆ: 2, 4, 5, 8, 10, 16, 20, 25, 32, 40, 50, 64, 80, 
100,... ಈ ಎಲ್ಲಾ ಸಂಖ್ಯೆಗಳೂ ಮೇಲೆ ಹೇಳಿರುವ ರೂಪದಲ್ಲೇ ಇವೆ). 


ಉತ್ತರ, ಮತ್ತೊಮ್ಮೆ, ಹೌದು ಎಂದಾಗಿದೆ! ಏಕೆಂದರೆ, 1/೧ ಭಿನ್ನರಾಶಿಯ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ 
ಎಂದಿಟ್ಟುಕೊಳ್ಳೋಣ. ಅಂದರೆ, 1/೧ - 0.೩18283...೩, ಎಂದಾಗಿದ್ದು, ೩;, ೩, ೩3, ...., ೩ ದಶಮಾಂಶದ ಅಂಕಿಗಳಾಗಿರಲಿ. A 


ಎಂಬುದು k ಅಂಕಿಗಳ ಸಂಖ್ಯೆ aaa ಆಗಿರಲಿ. ಆಗ, ಸ್ಪಷ್ಟವಾಗಿ, 


1 A 10* 
——=—, CY M 
n 10% n 


(1) 


ಎಂದಾಗುತ್ತದೆ.ಈಗ ನಾವು ಸಮೀಕರಣ (1) ರಿಂದ ೧ ಎಂಬ ಸಂಖ್ಯೆಯು 10" ಯ ಅಪವರ್ತನವಾಗಿರುತ್ತದೆ ಎಂದು 
ಕಂಡುಕೊಳ್ಳುತ್ತೇವೆ. 10 ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 5 ಆಗಿರುವುದರಿಂದ, ೧ ಗೆ 2 ಮತ್ತು 5ನ್ನು 
ಹೊರತುಪಡಿಸಿ ಬೇರೆ ಅವಿಭಾಜ್ಯ ಅಪವರ್ತನಗಳು ಇರುವುದಿಲ್ಲ. ಹೀಗಾಗಿ, ೧ - 2: x 5 (೩, b ಖುಣಾತ್ಮಕವಲ್ಲದ 
ಪೂರ್ಣಾಂಕಗಳು) ಎಂದಾಗುತ್ತದೆ. 


ಒಂದು ಸಂಖ್ಯಾತ್ಮಕ ಉದಾಹರಣೆ ತೆಗೆದುಕೊಂಡು ಇದನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು: ೧ - 32 ಆಗಿರಲಿ. ಆಗ, 1/32 = 
0.03125 ಎಂದಾಗಿ, ಸಿ - 3125 ಆಗುತ್ತದೆ ಹಾಗೂ k - 5, ಆಗುತ್ತದೆ. ಸಮೀಕರಣ (1) ಈಗ, 


1_ 3125 . 213¢ _ 100000 
32 100000 E32 


ಆಗುತ್ತದೆ. ಈ ಹೇಳಿಕೆಯ ವಿಲೋಮವೂ ಸತ್ಯ: ೧- 2x5” (೩, b ಖುಣಾತ್ಮಕವಲ್ಲದ ಪೂರ್ಣಾಂಕಗಳು) ಆಗಿದ್ದರೆ, 1/೧ ನ 
ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುತ್ತದೆ. ಏಕೆಂದರೆ, ೩ 2 b ಆದರೆ, ಆಗ: 


1 54-b 54-b 


xSP 2x’ 


ಆಗುತ್ತದೆ. ಇದು ದಶಮಾಂಶ ಬಿಂದುವಿನ ಬಳಿಕ ೩ ಅಂಕಿಗಳೊಂದಿಗೆ ಅಂತ್ಯಗೊಳ್ಳುವ ದಶಮಾಂಶವನ್ನು ನೀಡುತ್ತದೆ. 
ಉದಾಹರಣೆ ೧ -2°x 5-80 ತೆಗೆದುಕೊಂಡಾಗ: 


1 1 5 125 


= 0.0125. 


$0 2x5 2x5 10000 


ಇದೇ ರೀತಿ, b ೭2 ೩ ಆದಾಗ: 
1 2b-a 2b-a 
23x55 2x5 Io 


ಈಗ, ದಶಮಾಂಶ ಬಿಂದುವಿನ ಬಳಿಕ b ಅಂಕಿಗಳೊಂದಿಗೆ ಅಂತ್ಯಗೊಳ್ಳುವ ದಶಮಾಂಶ ನೀಡುತ್ತದೆ. ಉದಾಹರಣೆಗೆ, 


n=23x535=250 ತೆಗೆದುಕೊಂಡಾಗ: 


EN SS 2° ,. — 0004 
250 21x53 "2x53 1000 


ದೊರೆಯುತ್ತದೆ. 


(೦) 1/೧ ನ ದಶಮಾಂಶ ವಿಸರಣೆ ಆವರ್ತಕಾಂಕ ಒಂದಂಕೆಯಾಗುವ'ಗ ನ ಬೆಲೆಗಳನ್ನು, ೧ - 3x2 x5 ಹಾಗೂಗ 
3 x2 x5 ಎಂಬ ಸೂತ್ರಗಳಿಂದ ತಿಳಿಯಬಹುದಾಗಿದೆ ಎಂಬುದು ಸತ್ಯವೆ? (1/0 ನ ದಶಮಾಂಶ 
ಆವರ್ತಕಾಂಕವು ಒಂದಂಕಿಯಾಗುವ ೧ ನ ನಾವು ಕಂಡುಕೊಂಡ ಬೆಲೆಗಳ ಪಟ್ಟಿ ಇಂತಿದೆ: 3, 6, 9, 12, 15, 18, 
24, 30, 36, 45, 48, 60, 72, 75, 90, 96,... ಇವೆಲ್ಲವನ್ನೂ ಮೇಲಿನ ಸೂತ್ರಾನ್ವಯ ಪಡೆಯಬಹುದಾಗಿದೆ). 
ನಾವೀಗ ಮೇಲಿನ ಪ್ರಶ್ನೆಗೆ ಉತ್ತರ ಮತ್ತೊಮ್ಮೆ ಹೌದು ಎಂದು ತೋರಿಸುತ್ತೇವೆ. ದಶಮಾಂಶ ಆವರ್ತಕಾಂಕವು 
ಒಂದಂಕಿ ಎಂದರೇನು ಅರ್ಥ? ಈ ಆವರ್ತಕಾಂಕವನ್ನು ಒಂದಂಕಿ ೮ ಪ್ರತಿನಿಧಿಸುತ್ತದೆ ಎಂದಿಟ್ಟುಕೊಳ್ಳೋಣ. ಆಗ, 
1/n ಭಿನ್ನರಾಶಿಯ ದಶಮಾಂಶ ವಿಸ್ತರಣೆಯ ರೂಪ 


0.n; lly pe [AR ಗಡೆಡೆಣೆ wu 
ಆಗಿರಬೇಕು (ಇಲ್ಲಿ ೩, &ಿ, ೩, ..., ೩ ಎಂಬುವು ಆವರ್ತನಕ್ಕೂ ಮೊದಲಿನ ಅಂಕಿಗಳು). ಸಿ ಎಂಬುದು k ಅಂಕಿ ಸಂಖ್ಯೆ 
a7aza3~a, ಆಗಿರಲಿ. ಆಗ 


1 
ಸ — 0.020 waa adddd pe 


ಎಂಬ ಸಮೀಕರಣ ದೊರೆತು, ಇದನ್ನು 10" ಮತ್ತು 10 ರಿಂದ ಗುಣಿಸಿದರೆ ಈ ಕೆಳಗಿನ ಎರಡು ಸಮೀಕರಣಗಳು 
ದೊರೆಯುತ್ತವೆ (ಈ ಗುಣಾಕಾರಗಳು ದಶಮಾಂಶ ಬಿಂದುವನ್ನು ಮೊದಲು | ಅಂಕಿಗಳಷ್ಟು ಹಾಗೂ ಬಳಿಕ 1 ಅಂಕಿಯಷ್ಟು 


ಬಲಕ್ಕೆ ಸರಿಸುತ್ತವೆ). 


10" Ey 
ಸಾ = ws typdddd wm = AA amy [2] 


10x 1 
= aad addddd = (104+ ddddd... 


(3) 


ಇಲ್ಲಿ 10A +d ಸಂಖ್ಯೆಯು a1a2a3...axd ಆಗಿದ್ದು, ಇದು ೩1೩23್ತೂ...೩,0 * ರಗೆ ಸಮವಾಗಿದೆ. ಅಂದರೆ, 10 x ೩೩23್ತಾ...au0 + 
d=10A +0. ನಾವೀಗ ಸಮೀಕರಣ 2 ನ್ನು ಸಮೀಕರಣ 3 ರಿಂದ ಕಳೆದರೆ, ದಶಮಾಂಶ ಬಿಂದುವಿನ ಬಲಭಾಗವು 
(0.dಲdd...) ಕಳೆದಾಗ ನಷ್ಟವಾಗಿ, 


Lok ಮ 10 


Tm 


=104+d-A=94A+d. (4) 


ಎಂದಾಗುತ್ತದೆ. ಈ ಸಮೀಕರಣದಿಂದ ನಾವು 10*"*- 10" - 10" x 9 ಎಂಬ ಸಂಖ್ಯೆಯು ೧ ಇಂದ ಪೂರ್ಣವಾಗಿ 
ಭಾಗವಾಗುತ್ತದೆ ಎಂದು ನೋಡುತ್ತೇವೆ. 10" x ೨ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು 2, 5,3 ಆಗಿರುವುದರಿಂದ, ಸಂಖ್ಯೆ 
೧ ಅನ್ನು 10 ರ ಫಾತಾಂಕವೊಂದರ ಅಪವರ್ತನ ಹಾಗೂ 9 ರ ಅಪವರ್ತನಗಳ (ಇದು 3 ಅಥವಾ 9 ಮಾತ್ರ ಆಗಲು ಸಾಧ್ಯ. 
ಏಕೆಂದರೆ, ಅಪವರ್ತನವು 1 ಆದರೆ, ದಶಮಾಂಶವು ಅಂತ್ಯಗೊಳ್ಳುವುದು) ಗುಣಲಬ್ಬವಾಗಿ ಬರೆಯಬಹುದಾಗಿದೆ. ಆದ್ದರಿಂದ 
ಗವ 3x2°x5” ಅಥವಾ ಗ -3x2x5” ಆಗುತ್ತದೆ. ಈ ತೀರ್ಮಾನವು ನಮ್ಮ ವೀಕ್ಷಣೆಗೆ ಅನುಗುಣವಾಗಿದೆ. 


ಉದಾಹರಣೆ: ನಿಜವಾದ ಸಂಖ್ಯೆಗಳೊಂದಿಗೆ ವ್ಯವಹರಿಸುವ ಮೂಲಕ ಮೇಲಿನ ವಾದವು ಸ್ಪಷ್ಟವಾಗುತ್ತದೆ. ೧ - 18 
ತೆಗೆದುಕೊಳ್ಳೋಣ. ಆಗ, 1/೧ - 0.05555... ಆಗುತ್ತದೆ. ಹೀಗಾಗಿ, 6d - 5 (ಇದು ಆವರ್ತಾಂಕ). ಜೊತೆಗೆ, k - 1 
(ಆವರ್ತಾಂಕದ ಸರಣಿಯ ಮೊದಲು ಒಂದು ಅಂಕಿ ಬರುತ್ತದೆ). ಆದ್ದರಿಂದ, ನಾವು ಮೊದಲು ಸಮೀಕರಣದ ಎರಡೂ 
ಬದಿಗಳನ್ನೂ 10" - 10 ರಿಂದ ಗುಣಿಸಿ, ಬಳಿಕ 10” - 100 ರಿಂದ ಗುಣಿಸಿದಾಗ: 


10 
— =0.55555..,, 
18 


100 


ET = 5.55555... 
ದೊರೆತು, ಇವುಗಳನ್ನು ಕಳೆದರೆ, 
100 10 _ 90 
————=S, Lg — = 
18 18 18 


ಎಂದಾಗುತ್ತದೆ. ಹೀಗಾಗಿ, 90 - 10 x 9 ರ ಅಪವರ್ತನ 18 ಆಗುತ್ತದೆ. ಇಲ್ಲಿ, 18 - 2 x9 ಎಂಬುದನ್ನು ಗಮನಿಸಿ. ಇದು 
ನಾವು ಮೇಲೆ ಹೇಳಿದ “ಗ ಅನ್ನು 10 ರ ಘಾತಾಂಕವೊಂದರ ಅಪವರ್ತನ ಹಾಗೂ 9 ರ ಅಪವರ್ತನಗಳ ಗುಣಲಬ್ದವಾಗಿ 
ಬರೆಯಬಹುದಾಗಿದೆ” ಎಂಬುದನ್ನು ವಿಶದೀಕರಿಸುತ್ತದೆ. (ಇಲ್ಲಿ 10 ರ ಅಪವರ್ತನ 2 ಹಾಗೂ 9 ರ ಅಪವರ್ತನ 9 ಆಗಿದೆ). 


(ರ) ೧ ಸಯಾವ ಬೆಲೆಗಳಿಗೆ ಭಿನ್ನರಾಶಿ 1/೧ ನ ದಶಮಾಂಶ ವಿಸರಣೆ ಆವರ್ತಕಾಂಕವು ಎರಡಂಕೆಯಾಗಿರುತ್ತದೆ? 


ಇದನ್ನು ಉತ್ತರಿಸಲು ನಾವು ಹಿಂದೆ ವಾದಸಿದಂತೆಯೆ ಮಾಡಿದರೆ, ಈ ದಶಮಾಂಶ ವಿಸ್ತರಣೆಯು ರೂಪ 
0.00203 ... Qxdd2d;d; ... 


ಎಂಬುದನ್ನು ಕಾಣುತ್ತೇವೆ. ಇಲ್ಲಿ ೩, ಕೂ, &,...., ೩, ರೆ: ಅಂಕಿಗಳಾಗಿದ್ದು, ಆವರ್ತಾಂಕವು ಎರಡಂಕಿ ಸಂಖ್ಯೆ D = did 
ಆಗಿರಲಿ. k-ಅಂಕಿ ಸಂಖ್ಯೆ 832832 ಯನ್ನು ಸಿ ಎಂದು ಕರೆದರೆ, 


le 


= 0.0, aa; pe axdddid; pe 


ಸಮೀಕರಣವನ್ನು ಮೊದಲು 10*, ಬಳಿಕ 10° ರಿಂದ ಗುಣಿಸಿದರೆ ಈ ಕೆಳಗಿನ ಎರಡು ಸಮೀಕರಣಗಳು ದೊರೆಯುತ್ತವೆ: 


10* 
= A.didd,d; ಎಣ (6) 


k+2 


= (100A + D).d;d;d,d; pr (7) 
ಈಗ ಸಮೀಕರಣ 6ನ್ನು ಸಮೀಕರಣ 7ರಿಂದ ಕಳೆದರೆ, 


ESTEE (8) 

ದೊರೆಯುತ್ತದೆ. ಇದರಿಂದ ನಾವು 10" - 10" - 10* x 99 ಸಂಖ್ಯೆಯು ೧ ಇಂದ ಪೂರ್ಣವಾಗಿ ಭಾಗವಾಗುವುದು ಎಂದು 
ತರ್ಕಿಸಬಹುದು. ಹೀಗಾಗಿ, ೧ ಅನ್ನು 10 ರ ಘಾತಾಂಕವೊಂದರ ಅಪವರ್ತನ ಹಾಗೂ 99 ರ ಅಪವರ್ತನಗಳ ಗುಣಲಬ್ದವಾಗಿ 
ಬರೆಯಬಹುದಾಗಿದೆ. ಎರಡನೆಯ ಅಪವರ್ತನವು (ಅಂದರೆ, 99ರ) 9ರ ಅಪವರ್ತನವಾಗಲು ಸಾಧ್ಯವಿಲ್ಲ; ಏಕೆಂದರೆ, ಆಗ 
ಆವರ್ತಕಾಂಕವು ಒಂದೇ ಅಂಕಿಯಾಗುತ್ತದೆ. ಹೀಗಾಗಿ, 99 ರ ಈ ಅಪವರ್ತನವು 11, 33, 99 ರಲ್ಲಿ ಒಂದಾಗಿರಬೇಕು. ಈ 
ಸಂಖ್ಯೆಗಳನ್ನು 10ರ ಘಾತಾಂಕದ ಅಪವರ್ತನಗಳೊಂದಿಗೆ ಗುಣಿಸಿದಾಗ ನಮಗೆ ಬೇಕಾದ ೧ ಅನ್ನು ನೀಡಬೇಕು. ಹೀಗಾಗಿ, ೧ 
ಬೆಲೆ 11, 22, 33, 14, 55, 66, 88, 99, 110, 132,.. ಸರಣಿಯಲ್ಲಿ ಒಂದಾಗಿರಬೇಕು. ಈ ತೀರ್ಮಾನವು ವೀಕ್ಷಣೆಯ 
ಮೂಲಕ ಕಂಡುಕೊಂಡದ್ದಕ್ಕೆ ಕರಾರುವಾಕ್ಕಾಗಿ ಹೊಂದಿಕೆಯಾಗುತ್ತದೆ. 


(£) ೧ ಸಯಾವ ಬೆಲೆಗಳಿಗೆ ಭಿನ್ನರಾಶಿ 1/೧ ನ ದಶಮಾಂಶ ವಿಸರಣಗೆ ಆವರ್ತಕಾಂಕವ ಮೂರಂರೆಯಾಗಿಡುತ್ತದೆ? 


ಈ ವೇಳೆಗಾಗಲೇ ನಮ್ಮ ತಂತ್ರವು ಪರಿಚಿತವಾಗಿರುವುದರಿಂದ, ನಾವು ಮೊದಲ ಹಂತಗಳನ್ನು ಕೈಬಿಡುತ್ತೇವೆ. ನಮ್ಮ 
ತೀರ್ಮಾನವೀಗ: ಭಿನ್ನರಾಶಿ 1/೧ ನ ದಶಮಾಂಶ ವಿಸ್ತರಣೆ ಆವರ್ತಕಾಂಕವು ಮೂರಂಕಿಯಾಗುವ ೧ ನ ಬೆಲೆಗಳು 10" x 
999 ರ ಅಪವರ್ತನವಾಗಿದ್ದು (॥k ಒಂದು ಖುಣಾತ್ಮಕವಲ್ಲದ ಪೂರ್ಣಾಂಕ) ಅದು 10" * 99 ಮತ್ತು 10" x ೨ ಎರಡೂ 
ಸಂಖ್ಯೆಗಳ ಅಪವರ್ತನವಾಗಿರಕೂಡದು. 999 ರ ಅವಿಭಾಜ್ಯ ಅಪವರ್ತನೀಕರಣವು 999 = 35 x 37 ಆಗಿರುವುದರಿಂದ, ಗ 
ನಲ್ಲಿ ಇರುವ 999 ರ ಅಪವರ್ತನವು ಈ ಸರಣಿಯಲ್ಲಿ ಒಂದಾಗಿರಬೇಕು: 27, 37, 111, 333, 999. ಈ ಸಂಖ್ಯೆಗಳನ್ನು 10ರ 
ಘಾತಾಂಕಗಳ ಅಪವರ್ತನಗಳಿಂದ ಗುಣಿಸಿದಾಗ ನಮಗೆ ಬೇಕಿರುವ ೧ ನ ಬೆಲೆಗಳು ದೊರೆಯುತ್ತವೆ: 27, 37, 54, 74, 108, 
148, 135, 175,... ಮತ್ತೊಮ್ಮೆ, ನಾವು ತಲುಪಿದ ತೀರ್ಮಾನವು ನಾವು ವೀಕ್ಷಣೆಯ ಮೂಲಕ ಕಂಡುಕೊಂಡದ್ದಕ್ಕೆ 
ಕರಾರುವಾಕ್ಕಾಗಿ ಹೊಂದಿಕೆಯಾಗುತ್ತದೆ. 


(್ಳ) n ಸ ಯಾವ ಬೆಲೆಗಳಿಗೆ ಭಿನ್ನರಾಶಿ 1/೧ ನ ದಶಮಾಂಶ ವಿಸರಣೆಗೆ ಆವರ್ತಕಾಂಕವು ನಾಲ್ದಂಡೆಯಾಗಿರುತ್ತದೆ? 


ಇದನ್ನು ಉತ್ತರಿಸುವಾಗ ನಾವು 1 < ೧ < 100 ವ್ಯಾಪ್ತಿಯಲ್ಲಿ ಯಾವುದೇ ನಾಲ್ಕಂಕಿ ಆವರ್ತಕಾಂಕವಿರುವ ೧ ನ ಬೆಲೆ 
ಇರುವುದಿಲ್ಲ ಎಂಬ ವೀಕ್ಷಣೆಯ ಮೂಲಕ ಕಂಡುಕೊಂಡಿರುವ ತಥ್ಯಾಂಶವನ್ನು ವಿವರಿಸಬೇಕಾಗುತ್ತದೆ. 


ಮೇಲಿನ ಹಂತಗಳನ್ನೇ ಅನುಸರಿಸುತ್ತಾ, 1/೧ ನ ದಶಮಾಂಶ ವಿಸ್ತರಣೆಗೆ ಆವರ್ತಕಾಂಕವು ನಾಲ್ಕಂಕಿಯಾಗಿರುವ ೧ ನ 
ಬೆಲೆಗಳು 10*x 9999 ರ ಅಪವರ್ತನವಾಗಿದ್ದು (k ಒಂದು ಖುಣಾತ್ಮಕವಲ್ಲದ ಪೂರ್ಣಾಂಕ) ಅದು 10" 999 ಮತ್ತು 10° x 
99 ಮತ್ತು 10x 9 ಮೂರೂ ಸಂಖ್ಯೆಗಳ ಅಪವರ್ತನವಾಗಿರಕೂಡದು. 9999 ರ ಅವಿಭಾಜ್ಯ ಅಪವರ್ತನೀಕರಣವು 9999 = 
3° x 11 x 101 ಆಗಿರುವುದರಿಂದ, ೧ ನಲ್ಲಿ ಇರುವ 9999 ರ ಅಪವರ್ತನವು ಈ ಸರಣಿಯಲ್ಲಿ ಒಂದಾಗಿರಬೇಕು: 101, 303, 
9೦9, 1111, 3333, 9999. ಈ ಸಂಖ್ಯೆಗಳನ್ನು 10 ರ ಘಾತಾಂಕಗಳ ಅಪವರ್ತನಗಳಿಂದ ಗುಣಿಸಿದಾಗ ನಮಗೆ ಬೇಕಿರುವ ಗ 
ನ ಬೆಲೆಗಳು ದೊರೆಯುತ್ತವೆ. ನಾವು ಮೇಲೆ ಪಟ್ಟಿ ಮಾಡಿದ ೧ ನ ಯಾವುದೇ ಅಪವರ್ತನವೂ ಎರಡಂಕಿ ಸಂಖ್ಯೆಯಲ್ಲ 
ಎಂಬುದನ್ನು ಗಮನಿಸಿ. (೧ ನ ಅತಿಸಣ್ಣ ಬೆಲೆ 101 ಆಗಿದ್ದು, ಒಂದು ಮೂರಂಕಿ ಸಂಖ್ಯೆಯಾಗಿದೆ). ಇದು, 1<n < 100 
ವ್ಯಾಪ್ತಿಯಲ್ಲಿ ಯಾವುದೇ ನಾಲ್ಕಂಕಿ ಆವರ್ತಕಾಂಕವಿರುವ ೧ ಇರುವುದಿಲ್ಲ ಎಂಬ ನಮ್ಮ ವೀಕ್ಷಣೆಯನ್ನು ವಿವರಿಸುತ್ತದೆ. (ಟೇಕ: 
ನಾವೇನಾದರೂ ಇನ್ನೊಂದೇ ಒಂದು ಸಂಖ್ಯೆಯವರೆಗೆ, ಅಂದರೆ 101 ರವರೆಗೆ, ನಮ್ಮ ತನಿಖೆಯನ್ನು ಮುಂದುವರೆಸಿದ್ದರೆ 
ನಮಗೆ ನಾಲ್ಕಂಕಿ ಆವರ್ತನಾಂಕದ ಉದಾಹರಣೆ ದೊರೆಯುತ್ತಿತ್ತು!) 


(6) n ಸ ಯಾವ ಬೆಲೆಗಳಿಗೆ ಭಿನ್ನರಾಶಿ 1/೧ ನ ದಶಮಾಂಶ ವಿಸರಣೆ ಆವರ್ತಕಾಂಕವು ಐದಂಕೆಯಾಗಿರುತ್ತದ್‌? 


ಇದನ್ನು ಉತ್ತರಿಸಲು ನಾವು 99999 ರ ಅಪವರ್ತನೀಕರಣವನ್ನು ಪರಿಶೀಲಿಸಬೇಕಾಗುತ್ತದೆ. ಇನ್ನೂ ನಿರ್ದಿಷ್ಟವಾಗಿ 
ಹೇಳಬೇಕೆಂದರೆ, ನಮಗೆ 99೨9೨9, 999, 99, ಅಥವಾ ೨9 ರ ಅಪವರ್ತನಗಳಾಗಿರದ 9೨9೨9೨9೨ ರ ಅಪವರ್ತನಗಳು 
ಬೇಕಾಗುತ್ತವೆ. 99999 ರ ಅವಿಭಾಜ್ಯ ಅಪವರ್ತನೀಕರಣವು 9999 - 3x41 x 271 ಆಗಿರುವುದರಿಂದ ೧ ನ ಬೆಲೆಗಳು 
ಆವಶ್ಯಕವಾಗಿ ಈ ಕೆಳಗೆ ತೋರಿಸಿರುವ ಸಂಖ್ಯೆಗಳಿಂದ ಭಾಗವಾಗುತ್ತದೆ: 41, 3x41 = 123, 33x41 = 369, 271, 3x 
271 = 813,33 x 271 = 2439, 41x 271, 3 x41x271,3° x41 x 271. ಈ ಸಂಖ್ಯೆಗಳನ್ನು 10 ರ ಘಾತಾಂಕಗಳ 
ಅಪವರ್ತನಗಳಿಂದ ಗುಣಿಸಿದಾಗ 1/೧ ನ ದಶಮಾಂಶ ವಿಸ್ತರಣೆ ಆವರ್ತಕಾಂಕವು ಐದಂಕಿ ಸಂಖ್ಯೆಯಾಗುವ ೧ ನ ಬೆಲೆಗಳು 
ನಮಗೆ ದೊರೆಯುತ್ತವೆ. 


(H) ೧ ನ ಯಾವ ಬೆಲೆಗಳಿಗೆ ಭಿನ್ನರಾಶಿ 1/೧ ನ ದಶಮಾಂಶ ವಿಸರಣಿ ಆವರ್ತಕಾಂಕವು ಅರಂರೆಯಾಗಿಡುತ್ತದೆ? 


ಇದನ್ನು ಉತ್ತರಿಸಲು ನಾವು 99999೨ ರ ಅಪವರ್ತನೀಕರಣವನ್ನು ಪರಿಶೀಲಿಸಬೇಕಾಗುತ್ತದೆ. ಇನ್ನೂ ನಿರ್ದಿಷ್ಟವಾಗಿ 
ಹೇಳಬೇಕೆಂದರೆ, ನಮಗೆ 9999೨, 999೨, 999, 99 ಅಥವಾ 9 ರ ಅಪವರ್ತನಗಳಾಗಿರದ 99999೨ ರ ಅಪವರ್ತನಗಳು 
ಬೇಕಾಗುತ್ತವೆ. ೨9999 ರ ಅವಿಭಾಜ್ಯ ಅಪವರ್ತನೀಕರಣವು 99999 - 3x7 x 11 x 13 x 37 ಆಗುವುದರಿಂದ, ಇಲ್ಲಿ 
ಅವಿಭಾಜ್ಯ ಸಂಖ್ಯೆ 7 ಮತ್ತು 13 ರ ಪ್ರವೇಶವಾಗುತ್ತದೆ. ಹೀಗಾಗಿ, ನಮಗೆ ಬೇಕಿರುವ ಅಪವರ್ತನಗಳ ಸರಣಿ: 7, 13, 21, 
39, 63, 77, 91, 117... ಈ ಸಂಖ್ಯೆಗಳನ್ನು 10 ರ ಘಾತಾಂಕಗಳ ಅಪವರ್ತನಗಳಿಂದ ಗುಣಿಸಿದಾಗ ನಮಗೆ ಬೇಕಿರುವ ೧ನ 
ಬೆಲೆಗಳು ದೊರೆಯುತ್ತವೆ. ಉಳಿದ ಸಂದರ್ಭಗಳನ್ನು ಪರಿಶೀಲಿಸಲು ನಿಮಗೇ ಬಿಡುತ್ತೇವೆ: 1/೧ ನ ಆವರ್ತನಾಂಕವು ಏಳು, 
ಎಂಟು, ಒಂಬತ್ತು ಹಾಗೂ ಹತ್ತು ಅಂಕಿಗಳಾಗುವ ೧ ನ ಬೆಲೆಗಳನ್ನು ಕಂಡುಕೊಳ್ಳಲು ಮೇಲಿನ ವಿಧಾನವನ್ನೇ ಪ್ರತಿ 
ಸಂದರ್ಭದಲ್ಲೂ ಅನುಸರಿಸಬಹುದಾಗಿದೆ. ಇದನ್ನು ಕೈಗೊಳ್ಳಲು ನಿಮಗೆ ಈ ಕೆಳಗಿನ ಅವಿಭಾಜ್ಯ ಅಪವರ್ತನೀಕರಣಗಳ 


ಅಗತ್ಯವಿದ್ದು, ಅವು ಇಂತಿವೆ: 9999999 = 3x 239 x 4649, 99999999 = 3x 11x 73x 101 x 137, 999999999 = 
3° x 37 x 333667, 9999999999 = 3x 11x41 x 271 x9091. ನೀವು ಕೈಹಾಕಲಿರುವ ಸಾಹಸಕ್ಕೆ ಶುಭಮಸ್ತು! 


ಶೈಲೇಶ್‌ ಶಿರಾಲಿ ಮತ್ತು ಪದ್ಮಪ್ರಿಯಾ ಶಿರಾಲಿ ಅವರು ಖುಷಿ ವ್ಯಾಲಿ (ಕೆ.ಎಫ್‌.ಐ.) ಯಲ್ಲಿನ ಸಮುದಾಯ ಗಣಿತ ಕೇಂದ್ರದ ಉಸ್ತುವಾರಿ ಹೊತ್ತಿದ್ದಾರೆ. 
ಪ್ರಸ್ತುತ ಇವರು ಪುಣೆ ನಗರದ ಹತ್ತಿರದಲ್ಲಿರುವ ಸಹ್ಯಾದ್ರಿ ಶಾಲೆಯಲ್ಲಿ (ಕೆ.ಎಫ್‌.ಐ.) ಕಾರ್ಯನಿರತರಾಗಿದ್ದಾರೆ. ಇವರನ್ನು ಸಂಪರ್ಕಿಸಬಹುದಾದ 


ಮಿಂಚಂಚೆ ವಿಳಾಸ: shailesh.shirali@ gmail.com ಹಾಗೂ padmapriya.shirali@gmail.com 


